KA/ BG-GPO/2515/WPP-47 / 2009-2011 







ಬ್‌ 


ಕರ್ನಾಟಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೧, ೨೦೧೧ (ವೈಶಾಖ ೧, ಶಕ ವರ್ಷ ೧೯೩೩) ಸಂಚಿಕೆ ೧೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಆಸೇವ 2011, ಬೆ೦ಗಳೂರು, ದಿನಾಂಕ: 26ನೇ ಮಾರ್ಚ್‌, 2011 


ಈ ಕೆಳಕ೦ಡ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 








ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು: 
1 ಕೆ. ಶ್ರೀನಿವಾಸ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಮಂಡಳಿ, ಬೆ೦ಗಳೂರು ಹುದ್ದೆಗೆ - ಶ್ರೀಮತಿ ರಾಜಮ್ಮ 
ಚೌಡಾರೆಡ್ಡಿ ಇವರ ವರ್ಗಾವಣೆಯಿಂದ ತೆರವಾದ 


ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ವಸತಿ 
ಇಲಾಖೆಯ ವಶಕ್ಕೆ ನೀಡಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ 
ಮಂಡಳಿ, ಹುಬ್ಬಳ್ಳಿ-ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ 
ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 549 ಸಅಸೇ 2010, ಬೆ೦ಗಳೂರು, ದಿನಾಂಕ: 30ನೇ ಮಾರ್ಚ್‌, 2011 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕ೦ಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 

ಆದೇಶದವರೆಗೆ ವೇತನ ಶ್ರೇಣಿ ಕ್ಷ 14050-350-14400-400-16800-450-19500-525-22650-600-25050ರ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ: 





2 ಪದ್ಮ ಬಸವಂತಪ್ಪ, 
ಕಂದಾಯ ಅಧಿಕಾರಿ, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ, 


ಹುಬಳ್ಳಿ 
ಬಳ 

















ಪಿ.ಆರ್‌. 424 





ಕಮ ರಿಯ ಹೆಸರು ಮತು ಪಸುತ ಕರ್ತವ್ನ 
ಜು ಆಕ 7) ಹಸ್ತ ತ ಬಡಿ ನೀಡಿ ನೇಮಿಸಲಾದ ಹುದೆ : ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ/ಶ್ರೀಯುತರು: ತ | 





1 








ಪಿ. ಎಸ್‌. ಪ್ರಭಾಕರ, 
ಸಾರಿಗೆ ಇಲಾಖೆ 





ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 





(೨೦೧) 





೨೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಏಪ್ರಿಲ್‌ ೨೧, ೨೦೧೧ 


ಭಾಗ-೨ 








ಎ.ಕೆ. ಬೈರಪ್ಪ, 
ಒಳಾಡಳಿತ ಇಲಾಖೆ 


ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ (ವೈದ್ಯಕೀಯ ಶಿಕ್ಷಣ)- ಹೊಸದಾಗಿ ಸೃಜಿಸಲಾದ ಹುದ್ದೆ 





ಮುನಿರಾಜು, 


ಸಿ.ಆ.ಸು.ಇ. (ಕಾರ್ಯಕಾರಿ) 


ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 





ಜಿ. ಹೆಚ್‌. ಅನಸೂಯಮ್ಮ, 


ಜಲಸಂಪನ್ಮೂಲ ಇಲಾಖೆ 


ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 





ಜಿ. ಎನ್‌. ಯಡ್ರಾವಿ, 
ಆರ್ಥಿಕ ಇಲಾಖೆ (ಪಿ.ಎಂ.ಯು.) 


ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ-ಖಾಲಿ ಹುದ್ದೆ 





ಎಂ. ರಾಮಚಂದ್ರ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 


ಜಲಸಾರಿಗೆ ಇಲಾಖೆ 


ಅಧೀನ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ-ಶ್ರೀ 
ಬಿ. ಎಫ್‌. ಹುಬ್ಬಳ್ಳಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 











ಹೆಚ್‌. ಕೆ. ನಿಂಗಪ್ಪ, 
ಒಳಾಡಳಿತ ಇಲಾಖೆ 





ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 





ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 


ವರ್ಗಾಯಿಸಿ 


ನೇಮಿಸಲಾಗಿದೆ: 





ಕ್ರಮ 
ಸಂಖ್ಯೆ 


ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ 
ಶ್ರೀಯುತರು: 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 





1 


ಶಿವಸುಬ್ರಮಣಿ ಎಂ. ವಿ. ಅಧೀನ ಕಾರ್ಯದರ್ಶಿ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ 


ಇಲಾಖೆ (ಸ್ಥಳ ನಿಯುಕ್ತಿ ಆದೇಶದಲ್ಲಿರುವ) 


ಇವರ ಸ್ಥಳ ನಿಯುಕ್ತಿ ಆದೇಶವನ್ನು ಮಾರ್ಪಡಿಸಿ 
ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆ (ಗಣಿ) 





ಶ್ರೀನಿವಾಸ್‌ ಸಿ. ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಗಣಿ)- 
(ವರ್ಗಾವಣೆ ಆದೇಶದಲ್ಲಿರುವ) 


ಇವರ ಸ್ಥಳ ನಿಯುಕ್ತಿ ಆದೇಶವನ್ನು ಮಾರ್ಪಡಿಸಿ 
ಅಧೀನ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ- 
ಶ್ರೀ ಎಂ. ಎಸ್‌. ಶಿವರಾಮ್‌ ಇವರ ವರ್ಗಾವಣೆಯಿಂದ 


ತೆರವಾದ ಹುದ್ದೆಗೆ 





ಸರೋಜಮ್ಮ ಕೆ. ಎಸ್‌. ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 











ಬಿ. ಎಫ್‌. ಹುಬ್ಬಳ್ಳಿ, ಅಧೀನ ಕಾರ್ಯದರ್ಶಿ, 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ - ಶ್ರೀಮತಿ ಕೆ. ಎಸ್‌. ಸರೋಜಮ್ಮ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 








ಪಿ.ಆರ್‌. 425 


ಪಿ.ಆರ್‌. 426 


ಅಧಿಸೂಚನೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಂಖ್ಯೆ: ಸಿಆಸುಇ 37 ಆಸೇವ 2010 (P), ಬೆಂಗಳೂರು, ದಿನಾಂಕ: 29ನೇ ಮಾರ್ಚ್‌, 2011 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಎಂ. ಪ್ರಭಾವತಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಬೆ೦ಗಳೂರು- 
ಖಾಲಿ ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ೨೦೩ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 10 ಪಿಪಿಇ 2011, ಬೆ೦ಗಳೂರು, ದಿನಾಂಕ: 30ನೇ ಮಾರ್ಚ್‌, 2011 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 










































































ತ್ರ EE ಪ್ರಕರಣ ಸಂಖ್ಯೆ ಪ್ರತಿ ಪ್ರಕರಣ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 

ಸಂ. § Sc/cc/Spl.cc Sc/cc/Spl.cc ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 

1 2 3 4 5 

1 ಪ್ರಧಾನ ಜಿಲ್ಲಾ ಮತ್ತು ಸತ್ರ ಎಸ್‌.ಸಿ. ಎಸ್‌.ಸಿ. 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ಚಿತ್ರದುರ್ಗ 128/10 127/10 ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 

ಚಿತ್ರದುರ್ಗ 

2 2ನೇ ಅಪರ ಜೆ.ಎಂ.ಎಫ್‌.ಸಿ. ಸಿ.ಸಿ. 1929/10 ಸಿ.ಸಿ. 1928/10 ಸಹಾಯಕ ಅಭಿಯೋಗ ನಿರ್ದೇಶಕರು, 

ನ್ಯಾಯಾಲಯ, ಚಿತ್ರದುರ್ಗ 1054709 1084709 ಚಿತ್ರದುರ್ಗ 
1763/10 1764/10 

3 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹೊಳಲ್ಕೆರೆ 325/0 189/10 ಹೊಸದುರ್ಗ 

4 ಸಿ.ಜೆ.ಎಂ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, 
ಚಿತ್ರದುರ್ಗ 969/10 796/0 ಚಿತ್ರದುರ್ಗ 

5 ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಸ್ಪೆಷಲ್‌ ಎಸ್‌.ಸಿ. ಅಭಿಯೋಗ ಉಪ ನಿರ್ದೇಶಕರು, ದಾವಣಗೆರೆ 
ನ್ಯಾಯಾಲಯ, ದಾವಣಗೆರೆ ಎಸ್‌.ಸಿ./ಎಸ್‌.ಟಿ. | 64/09 ವಿಭಾಗ, ದಾವಣಗೆರೆ 

25/08 
4/09 82/0 

6 ಸಿ.ಜೆ. (ಹಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ಜೆ.ಎಂ.ಎಫ್‌.ಸಿ ನ್ಯಾಯಾಲಯ. 254/09 255/09 (ಕಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಕೆ.ಆರ್‌. ಪೇಟೆ ಪಾಂಡವಪುರ 

7 ಸಿ.ಜೆ. (ಹಿ.ವಿ) ಮತ್ತು ಸಿಜೆಎಂ | ಸಿ.ಸಿ. ಸಿ.ಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
ನ್ಯಾಯಾಲಯ, ಯಾದಗಿರಿ 346/10 340/10 ಯಾದಗಿರಿ 

8 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೇವರ್ಗಿ 273/0 274/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಹಾಪುರ 

9 1ನೇ ಅಧಿಕ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸಿರ್ಸಿ 1831/0 1829/10 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿದ್ದಾಪುರ 

10 2ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಚಿತ್ರದುರ್ಗ 1520/08 1521/08 ಚಿತ್ರದುರ್ಗ 

11 ಅಪರ ಸಿ.ಜೆ.ಎಂ. ನ್ಯಾಯಾಲಯ, ಸಿ.ಸಿ. ಸಿ.ಸಿ ಸಹಾಯಕ ಅಭಿಯೋಗ ನಿರ್ದೇಶಕರು, 
ರಾಯಚೂರು 189/09 208/09 ರಾಯಚೂರು 

12 ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಎಸ್‌.ಸಿ. ಎಸ್‌.ಸಿ 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಿಜಾಪುರ 70/09 3/11 ಬಿಜಾಪುರ 

13 ವಿಶೇಷ ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ ಪ್ರಧಾನ ಸರ್ಕಾರಿ ಅಭಿಯೋಜಕರು, ರಾಯಚೂರು 
ರಾಯಚೂರು 23/09 115/10 

14 ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ | ಸಿಸಿ. ಸಿಸಿ; ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಇಂಡಿ 365/08 448/08 (ಹಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 

ಇಂಡಿ 
















































































೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ಭಾಗ-೨ 
15 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಬಸವನ ಬಾಗೇವಾಡಿ 324/10 234/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬಿಜಾಪುರ 
16 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. 204/09 ಸಿ.ಸಿ. 205/09 ಸಹಾಯಕ ಅಭಿಯೋಗ ನಿರ್ದೇಶಕರು, 

ದೇವದುರ್ಗ 16/0 17/0 ರಾಯಚೂರು 
18/10 19/0 
375/09 376/09 
377/09 378/09 
412/10 393/10 
17 2ನೇ ಅಪರ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಹೆಚ್ಚುವರಿ 
ನ್ಯಾಯಾಲಯ, ಚಿಕ್ಕಮಗಳೂರು 1295/09 408/10 ಸಿಜೆ (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಚಿಕ್ಕಮಗಳೂರು 
18 ಪ್ರಧಾನ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಅಪರ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹುಮ್ನಾಬಾದ್‌ 56/07 57/07 ಹುಮ್ನಾಬಾದ್‌ 
19 2ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ 
ನ್ಯಾಯಾಲಯ, ಮೈಸೂರು 773/09 806/09 ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಮೈಸೂರು 
20 ಅಧಿಕ ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ. | ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಚಿಂತಾಮಣಿ 476/0 509/09 ಸಿಜೆ ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಚಿಂತಾಮಣಿ 
21 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, | ಎಸ್‌.ಸಿ. ಎಸ್‌.ಸಿ. ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ 
ಗದಗ 24/09 41/09 ವಿಲೇವಾರಿ ನ್ಯಾಯಾಲಯ, ಗದಗ 
39/09 3/10 
22 1ನೇ ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ನ್ಯಾಯಾಲಯ, ದಾವಣಗೆರೆ 891/09 892/09 ಅಧಿಕ ಸಿಜೆ (ಹಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ದಾವಣಗೆರೆ 
23 ಪ್ರಧಾನ ಜಿಲ್ಲಾ ಮತ್ತು ಸತ್ರ | ಎಸ್‌.ಸಿ ಎಸ್‌.ಸಿ. ಅಭಿಯೋಗ ಉಪ ನಿರ್ದೇಶಕರು, ದಾವಣಗೆರೆ 
ನ್ಯಾಯಾಲಯ, ದಾವಣಗೆರೆ 1/09 5/1 ವಿಭಾಗ, ದಾವಣಗೆರೆ 
24 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, | ಸಿ.ಸಿ. ಸಿ.ಸಿ. ಸಹಾಯಕ ಅಭಿಯೋಗ ನಿರ್ದೇಶಕರು, ಬಳ್ಳಾರಿ 
ಮೊಳಕಾಲ್ಲೂರು 587/09 603/09 
25 ಅಧಿಕ ಸಿಜೆ (ಕಿವಿ ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 593/06 594/06 ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ಚಾಮರಾಜನಗರ ನ್ಯಾಯಾಲಯ, ಚಾಮರಾಜನಗರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 427 ಒಳಾಡಳಿತ ಇಲಾಖೆ, 





(ಕಾ ಮತ್ತು ಸು, ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 164 ಎಸ್‌ಎಸ್‌ಟಿ 2011, ಬೆ೦ಗಳೂರು, ದಿನಾಂಕ: 26ನೇ ಮಾರ್ಚ್‌, 2011 


103-ಜಗಳೂರು ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ-2011 ದಿನಾಂಕ: 09-04-2011ರಂದು ನಡೆಯುವ ಸಂಬಂಧ ಕಾನೂನು ಮತ್ತು 
ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ: 2-1974)ರ ಕಲಂ 21ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಚುನಾವಣೆ ಪ್ರಕ್ರಿಯೆ ಮುಗಿಯುವರೆಗೆ ಈ ಕೆಳಗಿನ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ೨೦೫ 





ಕೋಷ್ಠಕದಲ್ಲಿನ ಕಲಂ (2)ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ತೋರಿಸಿರುವ ಸ್ಥಳಗಳಿಗೆ 
ಈ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಲಾಗಿದೆ. 











ಕ್ರಮ 
ಅಧಿಕಾರಿಯ ಪದನಾಮ ಕ್ಷೇತ್ರ ವ್ಯಾಪ್ತಿ 
ಸಂಖ್ಯೆ ಯ For) 
1 2 3 
01 | ಶ್ರೀ ಕೊಟ್ರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಗಳೂರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು, ಕಸಬಾ 


ಹೋಬಳಿ ವ್ಯಾಪ್ತಿ 
ಬು 





02 | ಶ್ರೀ ವಿರೂಪಾಕ್ಷಪ್ಪ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, | ದಾವಣಗೆರೆ ಜಿಲ್ಲೆ, ಜಗಳೂರು ತಾಲ್ಲೂಕು. ಬಿಳಿಚೋಡು 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ-ವಿಭಾಗ, ಜಗಳೂರು | ಹೋಬಳಿ ವ್ಯಾಪ್ತಿ 





03 | ಶ್ರೀ ರೇಣುಕಾಚಾರ್ಯ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, | ದಾವಣಗೆರೆ ಜಿಲ್ಲೆ, ಜಗಳೂರು ತಾಲ್ಲೂಕು, ಸೊಕ್ಕೆ 
ಲೋಕೋಪಯೋಗಿ ಇಲಾಖೆ, ಜಗಳೂರು ಹೋಬಳಿ ವ್ಯಾಪ್ತಿ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 428 ಒಳಾಡಳಿತ ಇಲಾಖೆ, 
(ಕಾ ಮತ್ತು ಸು, ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 66 ಹೊಸಿಪ 2011, ಬೆಂಗಳೂರು, ದಿನಾಂಕ: 39ನೇ ಮಾರ್ಚ್‌, 2011 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಬಿ)ರವರುಗಳಿಗೆ ವೇತನ ಶ್ರೇಣಿ ₹ 14050-25050ರ, 
ಡಿ.ವೈ.ಎಸ್‌.ಪಿ.(ಎಫ್‌.ಪಿ.ಬಿ.) ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


























ಅಧಿಕಾರಿಯ ಹೆಸರು ಮತ್ತು ಪದನಾಮ ಮುಂಬಡ್ತಿಯ ನ೦ತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
I. ಶ್ರೀ ಬಸವರಾಜ ಸಿರೂರು ಮಠ, ಡಿವೈ.ಎಸ್‌.ಪಿ., ಎಫ್‌.ಪಿ.ಬಿ. ಉತ್ತರ ವಲಯ, 
ಪಿ.ಐ, ಎಫ್‌.ಪಿ.ಬಿ, ಗುಲ್ಬರ್ಗಾ ಬೆಳಗಾವಿ ಖಾಲಿ ಹುದೆಗೆ 
2 ಶ್ರೀ ಹೆಚ್‌. ಎ. ಅಂಕೇಗೌಡ, ಡಿವೈ.ಎಸ್‌.ಪಿ., ಎಫ್‌.ಪಿ.ಬಿ. ಮಂಗಳೂರು ಖಾಲಿ ಹುದ್ದೆಗೆ 
ಪಿ.ಐ, ಎಫ್‌.ಪಿ.ಯು, ಬೆ೦ಗಳೂರು ನಗರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 429 ಒಳಾಡಳಿತ ಇಲಾಖೆ, (ಹೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಳ 72 ಪಿಪಿಇ 2011, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2011 


ಶ್ರೀಮತಿ ಎನ್‌. ಬಿ. ಅಲುಮೇಲು, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ.(ಹಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, 
ದೇವನಹಳ್ಳಿ ಇವರು ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇಲ್ಲಿ ದಿನಾಂಕ: 23-09-2010 ರಿಂದ 
09-11-2010ರವರೆಗೆ (ಎರಡೂ ದಿವಸ ಸೇರಿ) ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
8(15)(ಎಫ್‌)ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 430 ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಅಭಿಯೋಗಗಳು) 





೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ಭಾಗ-೨ 





ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 47 ಕೆಬಿಎನ್‌ 2011, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌, 2011 
ಶ್ರೀ ಬಿ. ಜಿ. ಗುರುಪಾದಸ್ವಾಮಿರವರು ದಿನಾ೦ಕ: 17-03-2011ರಂದು ಜಲಸ೦ಪನ್ಮೂಲ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾಗಿ 
ಅಧಿಕಾರ ವಹಿಸಿಕೊಂಡಿದ್ದು, ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 147(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ. ಎನ್‌. ಶ್ರೀನಿವಾಸಚಾರಿ, ಭಾಆಸೇ, ರವರ ಸ್ಥಾನದಲ್ಲಿ ಕೃಷ್ಣಾ ಭಾಗ್ಯ ಜಲ 
ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಐ. ಡಿ. ಧಮನ್‌, 
ವಿಶೇಷ ಕರ್ತವ್ಯಾಧಿಕಾರಿ, 
ಪಿ.ಆರ್‌. 431 ಜಲ ಸಂಪನ್ಮೂಲ ಇಲಾಖೆ, (ಕೃಭಾಜನಿ) 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಕಇ 63 ಸ್ವೀಮರ 2011, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 549 ಸಅಸೇ 2010 ದಿನಾಂಕ : 23-03-2011ರ ಅನುಸಾರ ಶಾಖಾಧಿಕಾರಿ ಹುದ್ದೆಯಿಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ಪಡೆದು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) ಶಾಖೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ, ಸ್ವೀಮರ ಶಾಖೆಯ, ಶಾಖಾಧಿಕಾರಿ ಶ್ರೀ ಬಿ. ರಾಮಸ್ವಾಮಿ ಇವರಿಗೆ ದಿನಾಂಕ: 
26-03-2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಕರ್ತವ್ಯಗಳಿಂದ ಬಿಡುಗಡೆ ಮಾಡಲಾಗಿದೆ ಮತ್ತು ಸ್ಥಳ ನಿಯುಕ್ತಿಗೊಂಡಿರುವ ಕರ್ತವ್ಯಕ್ಕೆ 
ಹಾಜರಾಗುವಂತೆ ಸೂಚಿಸಲಾಗಿದೆ. 
ಶ್ರೀ ಬಿ. ಸೋಮಶೇಖರ್‌, ಶಾಖಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 


ಆದೇಶದವರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಪಸ್ವೀರ ಶಾಖೆಯ ಶಾಖಾಧಿಕಾರಿ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಲೋಕನಾಥರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 432 ಸಮಾಜ ಕಲ್ಯಾಣ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 10 ಎಟಿಎಸ್‌ 2011, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌, 2011 


ಕಂದಾಯ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿದ್ದ ಶ್ರೀ ಹೆಚ್‌. ಅಮರೇಶ್‌, ತಹಶೀಲ್ದಾರ್‌ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ದಿನಾಂಕ: 20-01-2011ರಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧ್ಯಕ್ಷರು, ಕರ್ನಾಟಕ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ 
ಅಭಿವೃದ್ಧಿ ನಿಗಮ ನಿಯಮಿತ ಇಲ್ಲಿ ಇವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಸಸಾಲಟ್ಟ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 433 ಕಂದಾಯ ಇಲಾಖೆ (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 166 ಸಅಸೇ 2011, ಬೆಂಗಳೂರುಜ್ಜದಿನಾಂಕ: 1ನೇ ಏಪ್ರಿಲ್‌, 2011 


ಶ್ರೀ ಎಂ. ಆರ್‌. ಅನಂತ್‌, ಉಪ ವ್ಯವಸ್ಥಾಪಕರು, ಕೋಲಾರ ಹಾಲು ಒಕ್ಕೂಟ, ಕೋಲಾರ ಇವರನ್ನು ಮಾನ್ಯ ಹಜ್‌ ವಕ್ಫ್‌ ಮತ್ತು ಅಲ್ಪ 
ಸಂಖ್ಯಾತರ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಿದ ದಿನಾಂಕ: 02-06-2008ರ ಅಧಿಸೂಚನೆ ಸಂಖ್ಯೆ ಸಿಆಸುಇ 495 ಸಅಸೇ 
2008ರ ಆದೇಶವನ್ನು ದಿನಾಂಕ 01-12-2010ರಿಂದ ಜಾರಿಗೆ ಬರುವಂತೆ ಉಪ ವ್ಯವಸ್ಥಾಪಕರ ಬದಲಾಗಿ ವ್ಯವಸ್ಥಾಪಕರು ಎ೦ದು ಹಾಗೂ ಮಾತೃ 
ಸಂಸ್ಥೆಯನ್ನು ಕೋಲಾರ-ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಬದಲಾಗಿ ಕರ್ನಾಟಕ ಹಾಲು ಮಹಾಮಂಡಳಿ, ಕೆ.ಎಂ.ಎಫ್‌., ಬೆಂಗಳೂರು ಎಂದು 


ಥಿ 
ಓದಿಕೊಳ್ಳತಕ್ತದು. 
ಗಗ) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ೨೦೭ 





ಇವರ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸಿದ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 495 ಸಅಸೇ 2008, ದಿನಾಂಕ 
01-12-2008ರಂತೆಯೇ ಮುಂದುವರೆಯುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 434 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 170 ಸಅಸೇ 2011, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2011 


ಅಧಿಸೂಚನೆ ಸಂಖ್ಯೆ: ಇಡಿ 80 ಡಿಪಿಐ 2010, ದಿನಾಂಕ: 07-03-2011ರಲ್ಲ ಶ್ರೀ ಕೆ. ಎಸ್‌. ಶ್ರೀನಿವಾಸಲು, ಜಂಟಿ ನಿರ್ದೇಶಕರು, ಸರ್ವ 

ಶಿಕ್ಷಣ ಅಭಿಯಾನ ರಾಜ್ಯ ಕಛೇರಿ, ಬೆ೦ಗಳೂರು ಇವರನ್ನು ಮಾನ್ಯ ಕಾರ್ಮಿಕ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಕೆ. ಎಸ್‌. ಶ್ರೀನಿವಾಸಲು, ಜ೦ಟಿ ನಿರ್ದೇಶಕರು, ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 

ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ 
ಕಾರ್ಮಿಕ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 435 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 26 SFP 2011, Bengaluru, Dated 01°" April, 2011 
The services of Shri Vinay Luthra, IFS (KN 79), Additional Principal Chief Conservator of Forests and Managing 
Director, Karnataka State Tourism Development Corporation Limited, Bengaluru are withdrawn from Kannada, Culture, Information 


and Tourism Department with immediate effect and he is posted until further orders as Additional Principal Chief Conservator of 
Forests (Headquarters), Bengaluru in the vacancy caused due to retirement of Sri S. Venugopal, IFS on 31-03-2011. 


Shri N.D. Tiwari, IFS (KN-78) Additional Principal Chief Conservator of Forests and Managing Director, Jungle Lodges 
and Resorts Limited, Bengaluru is placed in additional charge of the post of Managing Director, Karnataka State Tourism 
Development Corporation Limited, Bengaluru with immediate effect and until further orders vice Sri Vinay Luthra, IFS 


transferred. 
By Order and in the Name of the Governor of Karnataka, 
ASHOK P. ATRE, 
Under Secretary to Government, 
P.R. 436 DPAR (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 194 ಸಅಸೇ 2011, ಬೆ೦ಗಳೂರು, ದಿನಾಂಕ: 31ನೇ ಮಾರ್ಚ್‌ 2011 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ವೃಂದದ ಅಧಿಕಾರಿಗಳನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ನೇಮಿಸಲಾಗಿದೆ: 








ಕ್ರಮ 
ಸಟ ಅಧಿಕಾರಿಯ ಹೆಸರು ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ವ 
ಸ್ರ 
I. ಶ್ರೀಮತಿ ವಿ. ಶಾಂತಮ್ಮ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಕಂದಾಯ ಇಲಾಖೆ-ಶ್ರೀಮತಿ ಟಿ. ಆರ್‌. ವಸುಂಧರ ಇವರ 


ಸರ್ಕಾರದ ಕಾರ್ಯದರ್ಶಿಯವರ ಅಪ್ತ ಶಾಖೆ, | ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 

















೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೧, ೨೦೧೧ ಭಾಗ-೨ 








2. ಶ್ರೀಮತಿ ಟಿ. ಆರ್‌. ವಸುಂಧರ, ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ- 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಶ್ರೀಮತಿ ವಿ. ಶಾಂತಮ್ಮ ಇವರ ವರ್ಗಾವಣೆಯಿಂದ ತೆರವಾದ 
ಆಪ್ತ ಶಾಖೆ, ಕಂದಾಯ ಇಲಾಖೆ ಹುದ್ದೆಗೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎ. ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 437 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 60 ಆಸೇವ 2011, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌, 2011 
ಶ್ರೀ ಜಯವಿಭವಸ್ವಾಮಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ), ಅಧಿಕಾರಿ, (ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ ಆಯುಕ್ತರು, (ಅನಧಿಕೃತ ಕಟ್ಟಡಗಳ ತಡೆ), ಜಿಲ್ಲಾಧಿಕಾರಿಗಳ ಕಛೇರಿ, 
ಬೆಂಗಳೂರು ನಗರ ಜಿಲ್ಲೆ-ಖಾಲಿ ಹುದ್ದೆಗೆ ನೇಮಿಸಿದೆ. 
ಶ್ರೀ ಜಯವಿಭವಸ್ವಾಮಿ, ಇವರನ್ನು ಮುಂದಿನ ಆದೇಶದವರೆಗೆ ವಿಶೇಷ ಕರ್ತವ್ಯಾಧಿಕಾರಿ, ಮಲೈಮಹದೇಶ್ವರ ಬೆಟ್ಟ, ಚಾಮರಾಜನಗರ ಜಿಲ್ಲೆ, 
ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿಟ್ಟು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 438 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 31ನೇ ಮಾರ್ಚ್‌, 2011 


ಶ್ರೀ ಕರಡಿ ಸಂಗಣ್ಣ ಅಮರಪ್ಪ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು, ಇವರಿಗೆ 
ರಾಜ್ಯ ಸಚಿವರ ದರ್ಜೆ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 439 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 17ನೇ ಮಾರ್ಚ್‌, 2011 


ಶ್ರೀ ಕೆ. ಶೇಖರಪ್ಪ, ಅಧ್ಯಕ್ಷರು, ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಶಿವಮೊಗ್ಗ ಇವರಿಗೆ ರಾಜ್ಯ ಸಚಿವರ ದರ್ಜೆ 
ಸ್ಥಾನಮಾನವನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 440 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 14 ಆಸೇವ 2011(ಪ), ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌, 2011 


ಶ್ರೀ ಕೆ. ಪಿ. ಹೊನಕೇರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ), ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬಾಗಲಕೋಟೆ 
ಜಿಲ್ಲೆ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಜಿಲ್ಲಾಧಿಕಾರಿಗಳು ಹಾಗೂ 
ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ, ಹುದ್ದೆಗೆ - ಶ್ರೀ ಕೆ. ಸುಬ್ರಾಯ ಕಾಮತ್‌ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 


ಶ್ರೀ ಎನ್‌. ಎಂ. ನಾಗರಾಜ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ), ಉಪವಿಭಾಗಾಧಿಕಾರಿ, ಹಾಸನ ಉಪವಿಭಾಗ, ಹಾಸನ ಜಿಲ್ಲೆ, ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪವಿಭಾಗಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ ಜಿಲ್ಲೆ-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 441 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


